ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1554 

ಶ್ರೀ ರಘುನಾಥ್‌ ರಾವ್‌ ಮಲ್ವಾಪೂರೆ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
19.03.2020 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಜಲಾಶಯದಿಂದ 
ನೀಡಲಾಗುತ್ತದೆ; 


ಬೀದರ ಜಿಲ್ಲೆಯಲ್ಲಿ ಬರುವ ಕಾರಂಜಾ ಯೋಜನೆಯ ಜಲಾಶಯದಿಂದ 
ಮೂರು ತಾಲ್ಲೂಕುಗಳಿಗೆ ನೀರು ಒದಗಿಸಲಾಗುತ್ತಿದೆ. 


ಆ) 


ಯಾವ ಇದ್ದೇ ನಡರಾಗುತ್ತದೆ; 
ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ ಬೆಳೆಗೆ 
ನೀರು ಕೊಡಲಾಗುವುದು; ಅಥವಾ 
ಇನ್ನಿತರ ಬೆಳೆಗೆ ಎಷ್ಟು ಪ್ರದೇಶಕ್ಕೆ ನೀರು 
ಕೊಡಲಾಗುತ್ತದೆ; 


ಕಾರಂಜಾ ಜಲಾಶಯದಿಂದ ನೀರಾವರಿಗೆ ಮತ್ತು ಕುಡಿಯುವ ಸಲುವಾಗಿ 
ನೀರನ್ನು ನೀಡಲಾಗುತ್ತಿದ್ದು, ಒಟ್ಟು 29227 ಹೆಕ್ಟೇರ್‌ ಜಮೀನಿಗೆ ನೀರಾವರಿ 
ಯೋಜಿಸಲಾಗಿದ್ದು, ಇಲ್ಲಿಯವರೆಗೆ 25,737 ಹೇ ಪ್ರದೇಶಕ್ಕೆ ನೀರಾವರಿ 
ಸಾಮರ್ಥ್ಯ ಸೃಜಿಸಲಾಗಿದೆ. 


್ಯ 


ಫಡ ನನಗಾಗ ಮಾನ ಹಾವ 


ತಾಲ್ಲೂಕಿನ ನಗರಗಳಿಗೆ ಎಷ್ಟೆಷ್ಟು ನೀರು 
ಕೊಡಲಾಗುತ್ತಿದೆ; (ಸಂಪೂರ್ಣ ಮಾಹಿತಿ 
ನೀಡುವುದು); 


ಸದರಿ ಜಲಾಶಯದಿಂದ ಕುಡಿಯುವ ನೀರಿಗಾಗಿ ಈ 4ಳಗಿನಂತೆ ನೀರನ್ನು 
ಒದಗಿಸಲಾಗುತ್ತಿದೆ. 


1 ಬೀದರ ನಗರಕ್ಕೆ 


2 
3 


0.387 ಟಿ.ಎಂ.ಸಿ. 


0.300 ಟಿ.ಎಂ.ಸಿ. 
0.300 ಟಿ.ಎಂ.ಸಿ. 


ಘಾಕ್ಯಪಣ್ಣಾ್ಯ 
ಹುಮನಾಬಾದ ಮತ್ತು 
ಪಟ್ಟಣಗಳಿಗೆ 

ಕಮಠಾಣಾ ಹಾಗೂ ಇತರ ಹಳ್ಳಿಗಳಿಗೆ 
(ಪ್ರತಿ ವರ್ಷಕ್ಕೆ) oo ಒಟ್ಟು § 


ಚಿಟಗುಪ್ತಾ 


[0.0182 ಟಿ.ಎಂ.ಸಿ. 
1.0052 ಟಿಎಂಸಿ. 


ಈ) 


ಹೊಸದಾಗಿ `ಸಔಯುವ ನೀರೆ 
ಗ್ರಾಮಾಂತರ ಹಾಗೂ ನಗರಗಳಿಂದ 
ಬಂದಿರುವ ಬೇಡಿಕೆಗಳೆಷ್ಟು; ಎಷ್ಟು 
ಮಂಜೂರು ಮಾಡಲಾಗಿದೆ; 


ಉ) 


ತಡೆ' ಹಿಡಿಯಲಾಗಿರುವ' 
ಬೇಡಿಕೆಗಳಾವುವು; ತಡೆಹಿಡಿಯಲು 
ಕಾರಣವೇನು? (ವಿವರ ನೀಡುವುದು) 


ಹೊಸದಾಗಿ ಕುಡಿಯುವ ನೀರಿನ ಸಲುವಾಗಿ ಕರ್ನಾಟಕ ನಗರ ನೀರು | 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೀದರ ಇವರಿಂದ ಒಂದು 
ಬೇಡಿಕೆ ಬಂದಿರುತ್ತದೆ. ಸದರಿ ಪ್ರಸ್ತಾವನೆಯು ನಿಗಮದ ಮಟ್ಟದಲ್ಲಿ 
ಪರಿಶೀಲನೆಯಲ್ಲಿರುತ್ತದೆ. 


a ಸಂಖ್ಯೆ:ಜಸಂಇ 46 ಎಂಎಲ್‌ಎ 2020 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


